ಕರ್ನಾಟಕ 


ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 
ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವವರು 


658 

ಶ್ರೀ ಘೋಟ್ಟಿಕರ್‌ ಶ್ರೀಕಾಂತ ಲಕ್ಷಣ 
12.03.2020 

ಮಾನ್ಯ ಮುಖ್ಯಮಂತ್ರಿಗಳು 


ಪಶ್ನೆ 


ಉತ್ತರ 


ಅ) 


ಕಾರವಾರ ಜಲ್ಲೆಯೆಲ್ಲ ವಿಮಾನ ನಿಲ್ದಾಣಕ್ಕೆ 
ಭೂಮಿ ಸ್ವಾಧೀನ 
ಪಡಿಸಿಕೊಳ್ಳಲಾಗಿದೆಯೇ: ಹಾಗಿದ್ದಲ್ಲಿ. 
ಭೂಸ್ವಾಧೀನ ಪಡಿಸಿಕೊಂಡಿರುವ ಸ್ಥಳದ 
ಸವಿಸ್ತಾರ ವರದಿ ನೀಡುವುದು: 


ಕಾರವಾರ ವಿಮಾನ ನಿಲ್ದಾಣದೆ ಅಭವೈದ್ಧಿಗಾಗಿ ಇನ್ನೂ 
ಭೂಮಿ ಸ್ಥಾಧೀನ ಪಡಿಸಿಕೊಂಡಿರುವುದಿಲ್ಲ. 


ಆ) 


ಸದರಿ ವಿಮಾನ ನಿಲ್ದಾಣದ ಕಾರ್ಯ 
ಪ್ರಾರಂಭವಾಗುವುದು ಯಾವಾಗ; ಸದರಿ 
ವಿಮಾನ ನಿಲ್ದಾಣಕ್ಷೆ ಭೂಮಿ 
ಸ್ಹಾಧಿನಪಡಿಸಿಕೊಂಡಿದ್ದಲ್ಲ. ಭೂಮಿ 
ಕಳೆದುಕೊಂಡವರಿಗೆ ಪರಿಹಾರ 
ನೀಡಲಾಗುವುದೇ; ಹಾಗಾದರೆ, ಪರಿಹಾರ 
ಯಾವ ರೀತಿಯಲ್ಲ ನೀಡಲಾಗುವುದು; 
(ಮಾಹಿತಿ ನೀಡುವುದು) 


ಇ) 


ಕಾಮಗಾರಿಗೆ ಎಷ್ಟು ಅನುದಾನದ 
ಅವಶ್ಯಕತೆ ಇದೆ; ಅದರಲ್ಪ ರಾಜ್ಯದ 
ಮತ್ತು ಕೇಂದ್ರ ಸರ್ಕಾರದ ಪಾಲೆಷ್ಟು; 


ಈ) 


ಕಾಮಗಾರಿ ಯಾವಾಗ 
ಪೂರ್ಣಗೊಳ್ಳುತ್ತದೆ? (ಮಾಹಿತಿ 
ನೀಡುವುದು) 


ಕಾರವಾರ ಜಲ್ಲೆಯ ಅಂಕೋಲಾ ತಾಲ್ಲೂಕು ಅಲಗೇರಿ 
ಗ್ರಾಮದಲ್ಲ ನೌಕಪಡೆಯು ಅಭವೃದ್ಧಿ ಪಡಿಸಲು 
ಯೋಜಸಿರುವ ವಿಮಾನ ನಿಲ್ದಾಣದ ಸಮೀಪದಲ್ಲಯೇ 
ಸಿವಿಅಯನ್‌ ಟರ್ಮಿನಲ್‌ ಅನ್ನು ಅಭವೃದ್ದಿ ಪಡಿಸಲು 
ಜಲ್ಲಾಡಳತದ ವತಿಯಿಂದ ಜಮೀನುಗಳನ್ನು 
ಸ್ಥಾಧೀನಪಡಿಸಿಕೊಳ್ಳಲು ನಿರ್ದೇಶಿಸಲಾಗಿದೆ. 
ವಿಮಾನ ನಿಲ್ದಾಣದ ಕಾಮಗಾರಿಯನ್ನು 
ನೌಕಪಡೆಯು ಅನುಷ್ಠಾನಗೊಳಸಲು ಪ್ರಾರಂಭಸಿದ 
ಕೂಡಲೇ ರಾಜ್ಯ ಸರ್ಕಾರದ ವತಿಯಿಂದ ಸಿವಿಂಲಯನ್‌ 
ಟರ್ಮಿನಲ್‌ ಅಭವೃದ್ಧಿ ಕಾಮಗಾರಿಯನ್ನು 
ಕೈಗೊಳ್ಳಲಾಗುವುದು. ಪ್ರಸ್ತುತ ಸಿವಿಅಆಯನ್‌ ಟರ್ಮಿನಲ್‌ 
ಅಭವೃದ್ಧಿಗಾಗಿ ಭೂಸ್ವಾಧೀನ ಹಾಡೂ ಕಾಮಗಾರಿಗಳಗೆ 
ಸಂಬಂಧಿಸಿದಂತೆ ಸಚಿವ ಸಂಪುಟದ ಅನುಮೋದನೆಯನ್ನು 
ಪಡೆಯಲಾಗುತ್ತಿದ್ದು, ಸಂತರ ಭೂಸ್ವಾಧೀನ ಪ್ರಕ್ರಿಯೆಯನ್ನು 
ಪ್ರಾರಂಭಸಲಾಗುವುದು.. 


ಸಂಖ್ಯೆ: ಮೂಅಇ ರ! ರಾಅವಿ 20೦2೦ 


(ಅ.ಎಸ್‌.ಯಡಿಯೂರಪ್ಪು) ೬ 
ಮುಖ್ಯಮಂತ್ರಿ 


